ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೨ 
Volume 152 


ಬೆಂಗಳೂರು, ಗುರುವಾರ, ಜನವರಿ ೧೨, ೨೦೧೭ ( ಪುಷ್ಯ ೨೨, ಶಕ ವರ್ಷ ೧೯೩೮) 
Bengaluru , Thursday , January 12 , 2017 (Pushya 22, Shaka Varsha 1938 ) 


ಸಂಚಿಕೆ ೨ 
Issue 2 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಇಂಧನ ಸಚಿವಾಲಯ 
ವಿಷಯ : ಇಂಧನ ಇಲಾಖೆಯ ಯೋಜನೇತರ ಮತ್ತು ಯೋಜನೆಗಳಿಗೆ 2016 - 17ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯದಲ್ಲಿ 

ಆಗಸ್ಟ್ 2016 ರಿಂದ ಮಾರ್ಚ್ 2017ರವರೆಗೆ ( ಎಂಟು ತಿಂಗಳುಗಳಿಗೆ) ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಆರ್ಥಿಕ ಇಲಾಖೆಯ ಅ ಜ್ಞಾ ಪತ್ರ ಸಂಖ್ಯೆ: ಎಫ್‌ಡಿ 04 ಬಿಪಿಇ 2016 ದಿನಾಂಕ 31.03.2016 

2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 9 ಪಿಎಸ್‌ಆರ್ 2016 ದಿನಾಂಕ 02.05. 2016 
3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆರ್ 2016 ದಿನಾಂಕ 20.06. 2016 
4 , ಆರ್ಥಿಕ ಇಲಾಖೆಯ ಅ ಜ್ಞಾ ಪತ್ರ ಸಂಖ್ಯೆ: ಆಇ 07 ಬಿಪಿಇ 2016 ದಿನಾಂಕ 28.07.2016 


ಪ್ರಸ್ತಾವನೆ : 
1. ಇಂಧನ ಇಲಾಖೆಗೆ 2016 - 17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರಡಿಯಲ್ಲಿ ಕೆ. 7752.21 ಕೋಟಿಗಳನ್ನು ಹಾಗೂ ಯೋಜನೆಯಡಿಯಲ್ಲಿ 

ಕ. 957.35 ಕೋಟಿಗಳನ್ನು ಒದಗಿಸಿದೆ. 
2. ಮೇಲಿನ ಕ್ರ. ಸಂ (1) ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಅಧಿಕೃತ ಜ್ಞಾಪನ ಪತ್ರದಲ್ಲಿ ದಿನಾಂಕ 01.04. 2016 ರಿಂದ 31.07.2016 ರವರೆಗಿನ 

ಅವಧಿಗೆ ವಿವಿಧ ಉದ್ದೇಶಗಳಿಗೆ ಖರ್ಚು ಮಾಡಲು ಬಿಡುಗಡೆಗಾಗಿ ಇಲಾಖಾ ಮುಖ್ಯಸ್ಥರು ಮತ್ತು ಅಂದಾಜು ಅಧಿಕಾರಿಗಳಿಗೆ ಅಧಿಕಾರ 

ನೀಡಲಾಗಿತ್ತು. 
3. ಮೇಲಿನ ಕ್ರ. ಸಂ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2015 - 16ನೇ ಸಾಲಿನಲ್ಲಿ ಪ್ರಾರಂಭವಾಗಿ ಕಾರ್ಯಪ್ರಗತಿಯಲ್ಲಿರುವ ಯೋಜನೆಗಳನ್ನು 

2016 -17ನೇ ಸಾಲಿನಲ್ಲಿ ಮುಂದುವರಿಸಿ ಕಾರ್ಯಾನುಷ್ಠಾನಗೊಳಿಸಲು ಅನುಮೋದನೆ ನೀಡಲಾಗಿದೆ. 
4. ಮೇಲಿನ ಕ್ರ. ಸಂ (3) ರಲ್ಲಿ ಓದಲಾದ ಆದೇಶದಲ್ಲಿ 2016 - 17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 

ಮೊತ್ತವನ್ನು ಮೊದಲ ನಾಲ್ಕು ತಿಂಗಳುಗಳಿಗೆ ( ಏಪ್ರಿಲ್ 2016 ರಿಂದ ಜುಲೈ 2016 ರವರೆಗೆ) ಹಣ ಬಿಡುಗಡೆ ಮಾಡಲು ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಿ ಆದೇಶಿಸಲಾಗಿದೆ. 
ಮೇಲಿನ ಕ್ರ. ಸಂ ( 4) ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಅಧಿಕೃತ ಜ್ಞಾಪನ ಪತ್ರದಲ್ಲಿ 2016 -17ನೇ ಸಾಲಿನ ಪೂರ್ಣ ಆಯವ್ಯಯವನ್ನು 

ಅನುಮೋದಿಸಲಾಗಿದೆ. 
6. 2016 -17ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ಮೊತ್ತದಲ್ಲಿ ಆಗಸ್ಟ್ 2016 ರಿಂದ ಮಾರ್ಚ್ 2017 ರವರೆಗೆ (ಎಂಟು ತಿಂಗಳುಗಳಿಗೆ) ಹಣ 
ಬಿಡುಗಡೆ ಮಾಡುವ ಬಗ್ಗೆ ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 9 ಪಿಎಸ್ಆರ್ 2016 , ಬೆಂಗಳೂರು ದಿನಾಂಕ: 11.08 .2016 . 
1. ಇಂಧನ ಇಲಾಖೆಗೆ 2016 -17ನೇ ಸಾಲಿನ ಆಯವ್ಯಯದಲ್ಲಿ ಕೆಳಕಂಡ ಯೋಜನೇತರ ಮತ್ತು ಯೋಜನೆಗಳಿಗೆ ಮಂಜೂರಾಗಿರುವ ಮೊತ್ತವನ್ನು 

ಆಗಸ್ಟ್ 2016 ರಿಂದ ಮಾರ್ಚ್ 2017 ರವರೆಗೆ ( ಎಂಟು ತಿಂಗಳುಗಳಿಗೆ) ಈ ಕೆಳಕಂಡಂತೆ ಹಂಚಿಕೆ ಮಾಡಿ ಆದೇಶಿಸಿದೆ. 


( ೧೭) 


೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೨, ೨೦೧೭ 


ಭಾಗ ೧ 


೫)R 


ಲೆಕ್ಕಶೀರ್ಷಿಕೆ ಮತ್ತು ವಿವರ 


2016 - 17ನೇ ಸಾಲಿನ 
2016 -17ನೇ - ಮೊದಲ ನಾಲ್ಕು 2016 - 17ನೇ ಸಾಲಿನಲ್ಲಿ 

ಸಾಲಿನ | ತಿಂಗಳುಗಳಿಗೆ (ಏಪ್ರಿಲ್ | ಆಗಸ್ಟ್ 2016 ರಿಂದ 
ಆಯವ್ಯಯದಲ್ಲಿ | 2016 ರಿಂದ ಜುಲೈ | | ಮಾರ್ಚ್ 2017ರವರೆಗೆ 
ನಿಗಧಿಪಡಿಸಿರುವ ] 2016ರವರೆಗೆ) ಬಿಡುಗಡೆ| ( ಎಂಟು ತಿಂಗಳುಗಳಿಗೆ) ಹಣ 
ಮೊತ್ತ 

ಮಾಡಲು ಬಿಡುಗಡೆ ಮಾಡಬೇಕಾಗಿರುವ 
(ತೆ.ಕೋಟಿಗಳಲ್ಲಿ) ಆದೇಶಿಸಲಾಗಿದ್ದ ಮೊತ್ತ ಮೊತ್ತ (ಕೆ, ಕೋಟಿಗಳಲ್ಲಿ) 

(ಕೆ , ಕೋಟಿಗಳಲ್ಲಿ) . 


ವಿದ್ಯುತ್‌ ಸಂಸ್ಥೆಗಳು 


ಯೋಜನೇತರ 


7199 . 00 


2 ,399 .66 


4,799 .34 


2801 - 80 - 101 - 1 - 04 - 106 
10ಹೆಚ್‌ಪಿವರೆಗಿನ ನೀರಾವರಿ 
ಪಂಪ್‌ಸೆಟ್‌ , 
ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ 
ವಿದ್ಯುತ್ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್ ಸರಬರಾಜು 
ಮಾಡುವುದಕ್ಕಾಗಿ ಸಹಾಯಧನ. 


ವಿದ್ಯುತ್ ಸರಬರಾಜು 
ಕಂಪನಿಗಳು ಮತ್ತು 
ಹುಕ್ಕೇರಿ ಗ್ರಾಮೀಣ 
ಸಹಕಾರಿ ಸಂಘ 


3 .12 


1 .04 


2801 - 80 - 101 - 1 - 07 - 103 
ಕ.ವಿ. ನಿ. ಅ. ಸಹಾಯಾನುಧಾನ - 
ವೇತನಗಳು 


2 .08 | ಕರ್ನಾಟಕ ವಿದ್ಯುಚ್ಛಕ್ತಿ 

ನಿಯಂತ್ರಣ ಆಯೋಗ 


2801 - 80 - 101 - 1 - 13 - 106 


550. 00 


183 .33 


ಪಿಂಚಣಿ ಪಾವತಿಗಾಗಿ 
ಅಂಶಧಾನ - ಸಹಾಯಧನ 


366.67 | ಕವಿಪ್ರನಿನಿ ಮತ್ತು 

ವಿಸಕಂಗಳ ಪಿಂಚಣಿ 
ಮತ್ತು ಉಪದಾನ ಟ್ರಸ್ಟ್ 
ಪರವಾಗಿ ಕರ್ನಾಟಕ 
ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತ 


4 


. 


0 . 09 


0 . 03 


0 .06 . 


| 4801 - 01 - 800 - 2 - 00 - 240 
ಸಾಲ ಮೇಲುಸ್ತುವಾರಿ 


ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ 
ನಿಯಮಿತಕ್ಕೆ ಸಂಬಂಧಿಸಿದ 
ಈ ಸಾಲವನ್ನು ಆರ್ಥಿಕ 
ಇಲಾಖೆಯ 
ಸಹಮತಿಯನ್ವಯ ಜುಲೈ 
2016ರ ಮಾಹೆಯಲ್ಲಿ 
ಸಂಪೂರ್ಣ 
ಮರುಪಾವತಿಸಲಾಗಿದೆ. 


ಯೋಜನೆ 


15 .18 


5 .06 


10.12 


2801 -80 -800 -1- 08 - 059 
ಸೌರ ಶಕ್ತಿ ಯೋಜನೆ - ಇತರೆ 
ಖರ್ಚುಗಳು 


ಕರ್ನಾಟಕ ನವೀಕರಿಸ 
ಬಹುದಾದ ಇಂಧನ | 
ಅಭಿವೃದ್ಧಿ ನಿಯಮಿತ 


3 . 43 


1.14 


2 .29 


2801 -80 - 800 -1 - 08 - 422 
ಸೌರ ಶಕ್ತಿ ಯೋಜನೆ - ಪರಿಶಿಷ್ಟ 
ಜಾತಿ ಉಪಯೋಜನೆ 


1 . 39 


0 .46 


0. 93 


2801 - 80 - 800 -1 - 08 - 423 
ಸೌರ ಶಕ್ತಿ ಯೋಜನೆ - ಗಿರಿಜನ 
ಉಪಯೋಜನೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೨, ೨೦೧೭ 


೧೯ 


೫)R 


| 


ಲೆಕ್ಕಶೀರ್ಷಿಕೆ ಮತ್ತು ವಿವರ 


4801 - 01 - 190 - 0 - 09 - 211 
( ಯೋಜನೆ) 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - 
ಬಂಡವಾಳ ಹೂಡಿಕೆ 


2016 - 17ನೇ ಸಾಲಿನ 
2016 -17ನೇ - ಮೊದಲ ನಾಲ್ಕು 2016 - 17ನೇ ಸಾಲಿನಲ್ಲಿ 

ಸಾಲಿನ ತಿಂಗಳುಗಳಿಗೆ (ಏಪ್ರಿಲ್ ಆಗಸ್ಟ್ 2016 ರಿಂದ 
ಆಯವ್ಯಯದಲ್ಲಿ | 2016 ರಿಂದ ಜುಲೈ | | ಮಾರ್ಚ್ 2017ರವರೆಗೆ 

ವಿದ್ಯುತ್‌ ಸಂಸ್ಥೆಗಳು 
ನಿಗಧಿಪಡಿಸಿರುವ ] 2016ರವರೆಗೆ) ಬಿಡುಗಡೆ| ( ಎಂಟು ತಿಂಗಳುಗಳಿಗೆ) ಹಣ 
ಮೊತ್ತ 

ಮಾಡಲು ಬಿಡುಗಡೆ ಮಾಡಬೇಕಾಗಿರುವ 
(ಕೆ.ಕೋಟಿಗಳಲ್ಲಿ) ಆದೇಶಿಸಲಾಗಿದ್ದ ಮೊತ್ತ ಮೊತ್ತ (ತೆ, ಕೋಟಿಗಳಲ್ಲಿ) 

(ಕೆ . ಕೋಟಿಗಳಲ್ಲಿ) 
587.14 195 . 71 

391 . 43 || ಕರ್ನಾಟಕ ವಿದ್ಯುತ್ ನಿಗಮ 

ನಿಯಮಿತ, ಕರ್ನಾಟಕ 
ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತ, ವಿದ್ಯುತ್ 
ಸರಬರಾಜು ಕಂಪನಿಗಳು, 
ಪವರ್ ಕಂಪನಿ ಆಫ್ 
ಕರ್ನಾಟಕ ಲಿ ., ಕರ್ನಾಟಕ 
ನವೀಕರಿಸ ಬಹುದಾದ 
ಇಂಧನ ಅಭಿವೃದ್ಧಿ 
ನಿಯಮಿತ ಮತ್ತು ಹುಕ್ಕೇರಿ 
ಗ್ರಾಮೀಣ ಸಹಕಾರಿ ಸಂಘ 


104.44 


34. 81 


69 . 63 


4801 - 01 - 190 - 0 - 09 - 422 
( ಯೋಜನೆ) 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - 
ಪರಿಶಿಷ್ಟ ಜಾತಿ ಉಪಯೋಜನೆ 


10 


35 . 42 


11 . 80 


23 . 62 


4801 - 01 - 190 - 0 - 09 - 423 
( ಯೋಜನೆ) 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - 
ಗಿರಿಜನ ಉಪಯೋಜನೆ 


80 . 75 


26. 91 


53.84 


4801 - 01 - 190 - 0 - 09 - 133 
( ಯೋಜನೆ) 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - 
ವಿಶೇಷ ಅಭಿವೃದ್ಧಿ ಯೋಜನೆ 


ವಿದ್ಯುತ್ ಸರಬರಾಜು 
ಕಂಪನಿಗಳು ಮತ್ತು 
ಹುಕ್ಕೇರಿ ಗ್ರಾಮೀಣ 
ಸಹಕಾರಿ ಸಂಘ 


14 . 36 


4 . 78 


9 .58 


4801 - 01 - 190 - 0 - 09 - 135 
( ಯೋಜನೆ) 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - 
ವಿಶೇಷ ಅಭಿವೃದ್ಧಿ ಯೋಜನೆ - 
ಪರಿಶಿಷ್ಟ ಜಾತಿ ಉಪಯೋಜನೆ 


4 . 89 


1. 63 


4801 - 01 - 190 - 0 - 09 - 136 
( ಯೋಜನೆ) 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - 
ವಿಶೇಷ ಅಭಿವೃದ್ಧಿ ಯೋಜನೆ - 
ಗಿರಿಜನ ಉಪಯೋಜನೆ 


3 .26 | ವಿದ್ಯುತ್ ಸರಬರಾಜು 

ಕಂಪನಿಗಳು ಮತ್ತು ಹುಕ್ಕೇರಿ 
ಗ್ರಾಮೀಣ ಸಹಕಾರಿ ಸಂಘ 


4801 - 80 - 190 - 0 - 06 - 422 


24.39 


8 .13 


16 .26 


ಅನುಸೂಚಿತ ಜಾತಿಗಳ 
ಉಪಯೋಜನೆ ಮತ್ತು ಬುಡಕಟ್ಟು 


ವಿದ್ಯುತ್ ಸರಬರಾಜು 
ಕಂಪನಿಗಳು ಮತ್ತು ಹುಕ್ಕೇರಿ 
ಗ್ರಾಮೀಣ ಸಹಕಾರಿ ಸಂಘ 


೨೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೧೨, ೨೦೧೭ 


ಭಾಗ ೧ 


છેતેવા 


| 


ಲೆಕ್ಕಶೀರ್ಷಿಕೆ ಮತ್ತು ವಿವರ 


2016 - 17ನೇ ಸಾಲಿನ 
2016 -17ನೇ - ಮೊದಲ ನಾಲ್ಕು 2016 - 17ನೇ ಸಾಲಿನಲ್ಲಿ 

ಸಾಲಿನ ತಿಂಗಳುಗಳಿಗೆ (ಏಪ್ರಿಲ್ ಆಗಸ್ಟ್ 2016 ರಿಂದ 
ಆಯವ್ಯಯದಲ್ಲಿ | 2016 ರಿಂದ ಜುಲೈ ಮಾರ್ಚ್ 2017ರವರೆಗೆ 
ನಿಗಧಿಪಡಿಸಿರುವ 2016ರವರೆಗೆ) ಬಿಡುಗಡೆ| ( ಎಂಟು ತಿಂಗಳುಗಳಿಗೆ) ಹಣ 
ಮೊತ್ತ 

ಮಾಡಲು ಬಿಡುಗಡೆ ಮಾಡಬೇಕಾಗಿರುವ 
(ಕೆ.ಕೋಟಿಗಳಲ್ಲಿ) ಆದೇಶಿಸಲಾಗಿದ್ದ ಮೊತ್ತ ಮೊತ್ತ (ತೆ, ಕೋಟಿಗಳಲ್ಲಿ) 

(ಕೆ, ಕೋಟಿಗಳಲ್ಲಿ) 


ವಿದ್ಯುತ್‌ ಸಂಸ್ಥೆಗಳು 


9 .90 


3 .30 


6 . 60 


ಉಪಯೋಜನೆ ಕಾಯ್ದೆ 2013ರಡಿ 
ಬಳಕೆಯಾಗದೆ ಇರುವ ಮೊತ್ತ - 
ಪರಿಶಿಷ್ಟ ಜಾತಿ ಉಪಯೋಜನೆ 
4801480 -190 - 0 - 06 - 423 
ಅನುಸೂಚಿತ ಜಾತಿಗಳ 
ಉಪಯೋಜನೆ ಮತ್ತು ಬುಡಕಟ್ಟು 
ಉಪಯೋಜನೆ ಕಾಯ್ದೆ 2013ರಡಿ 
ಬಳಕೆಯಾಗದೆ ಇರುವ ಮೊತ್ತ - 
ಗಿರಿಜನ ಉಪಯೋಜನೆ 


ವಿದ್ಯುತ್ ಸರಬರಾಜು 
ಕಂಪನಿಗಳು ಮತ್ತು ಹುಕ್ಕೇರಿ 
ಗ್ರಾಮೀಣ ಸಹಕಾರಿ ಸಂಘ 


16 


76 . 06 


25. 35 


50.71 | ಬೆಂಗಳೂರು ವಿದ್ಯುತ್ 

ಸರಬರಾಜು ಕಂಪನಿ 


6801 - 00 - 205 - 1 - 80 - 394 
ಬೆಂಗಳೂರು ಹಂಚಿಕೆ 
ಉನ್ನತೀಕರಣ ( ಜೆಬಿಐಸಿ) - ಬೆವಿಕಂ 
- ಇಎಪಿ - ಸಾಲಗಳು 


ದ 


ಒಟ್ಟು 8, 709.56 2 ,903 .14 

5, 806 .42 
2. ಆಯವ್ಯಯದಲ್ಲಿ ವಿವಿಧ ಉದ್ದೇಶಗಳಿಗೆ ಹಂಚಿಕೆ ಮಾಡಿರುವ ಮೊತ್ತದ ಬಿಡುಗಡೆಗೆ ಆರ್ಥಿಕ ಇಲಾಖೆಯ ಅ. ಜ್ಞಾ ಸಂಖ್ಯೆ: ಎಫ್‌ಡಿ 03 

ಟಿಎಫ್ ಪಿ 2016 ದಿನಾಂಕ: 02. 04 .2016ರಲ್ಲಿ ಆದೇಶದಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 
ಇಂಧನ ಇಲಾಖೆಗೆ ಸಂಬಂಧಿಸಿದಂತೆ ಮೇಲಿನ ಲೆಕ್ಕಶೀರ್ಷಿಕೆಗಳಡಿ ಬಿಡುಗಡೆ ಮಾಡಬೇಕಾದ ಆಯವ್ಯಯದಲ್ಲಿನ ಮೊತ್ತಕ್ಕೆ ಸಂಬಂಧಪಟ್ಟಂತೆ 
ಹಣ ಪಡೆಯುವ ಅಧಿಕಾರಿಗಳು ಸಲ್ಲಿಸುವ ಬಿಲ್ಲುಗಳಿಗೆ ಮೇಲುರುಜು ಮಾಡಲು ಹಾಗೂ ಟೋಕನ್‌ಗಳಿಗೆ ಸಹಿ ಮಾಡಲು ಇಂಧನ 
ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ / ಉಪ ಕಾರ್ಯದರ್ಶಿಗೆ ಅಧಿಕಾರವನ್ನು ನೀಡಲಾಗಿದೆ. 
ಕಂಡಿಕೆ 3ರಲ್ಲಿ ಸೂಚಿಸಿರುವಂತೆ ಇಂಧನ ಇಲಾಖೆಯ ಅಧಿಕಾರಿಯಿಂದ ಬಿಲ್ಲುಗಳಿಗೆ ಮೇಲುರುಜು ಪಡೆದು ಮತ್ತು ಟೋಕನ್‌ಗಳ ಮೇಲೆ 

ಸಹಿಯನ್ನು ಪಡೆದ ನಂತರ ರಾಜ್ಯ ಹುಜೂರು ಖಜಾನೆಗೆ ಸಲ್ಲಿಸತಕ್ಕದ್ದು. 
5. ಈ ಆದೇಶದಲ್ಲಿ ಯಾವುದೇ ನಗದು ಬಿಡುಗಡೆ ಇರುವುದಿಲ್ಲ. 
PR- 663 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ಹಣ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಇ 14 ಪಿಎಸ್ಆರ್ 2002 ದಿನಾಂಕ: 31.05. 2002 . 

2. ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 15 ಪಿಎಸ್ಆರ್ 2002 ದಿನಾಂಕ: 19 .12.2002 . 
3, ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 3 ಟಿಎಫ್ ಪಿ 2016 ದಿನಾಂಕ: 02.04.2016. 
4. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 26 ಪಿಎಸ್ಆ ರ್ 2016 ದಿನಾಂಕ: 26.04.2016 , 18.05.2016, 06 . 06 .2016 ಮತ್ತು 

12 .07 .2016. 


5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆರ್ 2016 ದಿನಾಂಕ: 20.06.2016 ಮತ್ತು 11 .08.2016 . 
6 . ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ರವರ ಪತ್ರ ಸಂಖ್ಯೆ : ಕೆಇಪಿಜಿಟಿ/ಕೆಸಿಒ123 / ಪಿ14 /2016 -17/ 656 - 60 

ದಿನಾಂಕ : 28.07 .2016. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೭ 


೨೧ 


ಪ್ರಸ್ತಾವನೆ: 
1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ ( ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 

ನಿಯಮಿತದ (ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು ವಿದ್ಯುಚ್ಛಕ್ತಿ ವಿತರಣಾ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳ ವರ್ಗಾವಣೆ) 
ನಿಯಮಗಳು, 2002 , ನಿಯಮ 4( 13 )(1) ಪ್ರಕಾರ ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ ದಿನಾಂಕದ ಜಾರಿಗೆ 
ಮೊದಲು ಮತ್ತು ಕರ್ನಾಟಕ ವಿದ್ಯುತ್ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ (ಕವಿಪ್ರನಿನಿ) ನಿರ್ದಿಷ್ಟಪಡಿಸಲಾದ 
ಸಿಬ್ಬಂದಿಯು ಸಲ್ಲಿಸಿದ ಸೇವೆಗಳಿಗಾಗಿ ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೆ ಸಿಬ್ಬಂದಿ ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ 
ರಾಜ್ಯ ಸರ್ಕಾರವು ಜವಾಬ್ದಾರಿಯಾಗಿರುವುದೇ ಹೊರತು ವಿದ್ಯುತ್ ಸರಬರಾಜು ಕಂಪನಿಯದಲ್ಲ ಮತ್ತು ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಎರಡನೇ 
ವರ್ಗಾವಣೆ ಜಾರಿಯಾದ ಆಯಾಯ ದಿನಾಂಕದಲ್ಲಿದ್ದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ ರಾಜ್ಯ ಸರ್ಕಾರವು ಹೊಣೆಯಾಗಿರುವುದೇ ಹೊರತು 
ವಿದ್ಯುತ್ ಸರಬರಾಜು ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ. 
ಮೇಲೆ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ, ಕವಿಪ್ರನಿನಿ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ನ್ನು , “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ 
ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು ಮರುನಾಮಕರಣ ಮಾಡಿ, Pay as You Go ಪದ್ದತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು ಎಸ್ಕಾಂಗಳ ನೌಕರರ 

ನಿವೃತ್ತಿ ಸೌಲಭ್ಯಗಳನ್ನು (Terminal Benefits ) ಪಾವತಿಸಲು ಒಪ್ಪಿಗೆ ನೀಡಿದೆ. 
3, 2016 -17ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ವಂತಿಗೆಗಾಗಿ 

*2801 - 80 - 101 -1- 13 - 106 (ಯೋಜನೇತರ )” ಲೆಕ್ಕಶೀರ್ಷಿಕೆಯಡಿ 1. 550.00 ಕೋಟಿಗಳನ್ನು ಒದಗಿಸಲಾಗಿರುತ್ತದೆ . ಮೇಲೆ (4)ರಲ್ಲಿ ಓದಲಾದ 

ಸರ್ಕಾರಿ ಆದೇಶಗಳಲ್ಲಿ ಈವರೆವಿಗೆ ಕೆ. 182 .00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ . 
4. ಮೇಲೆ(5) ರಲ್ಲಿ ಓದಲಾದ ಆದೇಶಗಳಲ್ಲಿ 2016 -17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ ಮೊತ್ತವನ್ನು 

ಏಪ್ರಿಲ್ 2016 ರಿಂದ ಮಾರ್ಚ್ 2017 ರವರೆಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
5 . ಮೇಲೆ ( 6) ರಲ್ಲಿ ಓದಲಾದ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ರವರು ಪತ್ರದಲ್ಲಿ ಆಗಸ್ಟ್ 2016ರ ಮಾಹೆಗೆ ಪಿಂಚಣಿ 

ಮತ್ತು ಉಪದಾನ ವಂತಿಕೆ 1 77.00 ಕೋಟಿಗಳನ್ನು ಬಿಡುಗಡೆ ಮಾಡಲು ಕೋರಿದ್ದಾರೆ. 
ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್ಗಳ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, 2016 -17ನೇ ಸಾಲಿನ ಆಗಸ್ಟ್ 2016ರ 
ಮಾಹೆಗೆ ಲೆಕ್ಕಶೀರ್ಷಿಕೆ "2801 - 80 - 101 - 1 - 13 - 106 ” ಸಹಾಯಧನ ( ಯೋಜನೇತರ ) ಅಡಿಯಲ್ಲಿ ಕೆ. 46 . 00 ಕೋಟಿಗಳ ಅನುದಾನ ಬಿಡುಗಡೆ 
ಮಾಡಲು ಪ್ರಸ್ತುತ ಸರ್ಕಾರಿ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಇಎನ್ 26 ಪಿಎಸ್ಆರ್ 2016 , ಬೆಂಗಳೂರು, ದಿನಾಂಕ: 17.08.2016 . 
1. ಸರ್ಕಾರವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ 2016 - 17ನೇ ಸಾಲಿನ ಆಗಸ್ಟ್ 

2016ರ ಮಾಹೆಗೆ ಲೆಕ್ಕಶೀರ್ಷಿಕೆ "2801- 80 - 101 -1 - 13 - 106 ” ಸಹಾಯಧನ ( ಯೋಜನೇತರ) ದ ಅಡಿಯಲ್ಲಿ ಕೆ. 46. 00 ಕೋಟಿ 

( ರೂ ನಲವತ್ತಾರು ಕೋಟಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 
2. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆಯವರ ಮೇಲು ರುಜುವನ್ನು ಸ್ವೀಕೃತ 

ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು . 
3. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ ” ಬಿಡುಗಡೆ ಮಾಡಿರುವ 

ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ ( Utilisation Certificate ) ನ್ನು ಸಲ್ಲಿಸತಕ್ಕದ್ದು. 
4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ FD 3 TFP 2016 ದಿನಾಂಕ: 02.04.2016ರಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ 

ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
PR- 664 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : 2016 -17ನೇ ಸಾಲಿನಲ್ಲಿ ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 

ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ತ್ರಿಪಕ್ಷೀಯ ಹೊಂದಾಣಿಕೆಯ (Tripartite 

Adjustment) ಮೂಲಕ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 145 ಪಿಎಸ್ಆರ್ 2004 ದಿನಾಂಕ: 15. 03 .2005. 

2. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 55 ಪಿಎಸ್ಆರ್ 2008 ದಿನಾಂಕ: 04.09. 2008. 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 25 ಪಿಎಸ್ಆ ರ್ 2016 ದಿನಾಂಕ: 07.05.2016 , 31.05 .2016 , 27.06.2016 , 

18. 07 . 2016 ಮತ್ತು 17.08.2016 . 


೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೭ 


ಭಾಗ ೧ 


4 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 25 ಪಿಎಸ್ಆ ರ್ 2016 / ಪಿ3 ದಿನಾಂಕ: 19. 05 .2016 ( TA) , 20 .06.2016 ( TA) ಮತ್ತು 

25. 07 .2016 ( TA) - 
5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 37 ಪಿಎಸ್ಆರ್ 2016 ದಿನಾಂಕ: 06. 06 .2016, 
6. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 9 ಪಿಎಸ್ಆರ್ 2016 ದಿನಾಂಕ: 20.06. 2016 ಮತ್ತು 11 .08.2016 . 


ಪ್ರಸ್ತಾವನೆ : 

ಮೇಲಿನ ಕ್ರಮಾಂಕ - 1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ " ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 
ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್ ಒದಗಿಸಲು (ನಿಗದಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲಿನ ಕ್ರಮಾಂಕ -2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 
ಆದೇಶದವರೆಗೆ ದಿನಾಂಕ: 01 - 08 - 2008 ರಿಂದ ಜಾರಿಗೆ ಬರುವಂತೆ ರೈತರ 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 

ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 
3. ಕರ್ನಾಟಕ ವಿದ್ಯುಚ್ಛಕ್ತಿ ವಲಯದ ಕಂಪನಿಗಳಾದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , 

ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ , ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಹಾಗೂ 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆಯನ್ನು ಸರ್ಕಾರ ವಿದ್ಯುತ್ ಸರಬರಾಜು 
ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನದ ಬಾಬಿಗೆ ವರ್ಷಾವಾರು ಸರಿಹೊಂದಿಸುವ ನೀತಿ ಮೊದಲಿನಿಂದಲೂ ವಾಡಿಕೆಯಲ್ಲಿದೆ. 
4. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2016ರ ದರ ಆದೇಶದಲ್ಲಿ 2016 - 17ನೇ ಸಾಲಿಗೆ 2, 8,837.81 ಕೋಟಿಗಳನ್ನು ವಿದ್ಯುತ್ 

ಸರಬರಾಜು ಕಂಪನಿಗಳಿಗೆ ಸಹಾಯಧನವನ್ನಾಗಿ ಬಿಡುಗಡೆ ಮಾಡಲು ನಿಗದಿಪಡಿಸಿದೆ. 
ವಿದ್ಯುತ್ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ 2016 -17ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ - 7ರ ಪುಟ 
ಸಂಖ್ಯೆ - 190ರಲ್ಲಿ ಲೆಕ್ಕಶೀರ್ಷಿಕೆ "2801- 80 - 101 -1 - 04 -106 ಸಹಾಯಧನ (ಯೋಜನೇತರ ) " ದ ಅಡಿಯಲ್ಲಿ ಕೆ . 7199.00 ಕೋಟಿಗಳನ್ನು 

ಒದಗಿಸಲಾಗಿದೆ. 
6. ಮೇಲೆ ಓದಲಾದ ಕ್ರಮಾಂಕ -( 3), ( 4) ಮತ್ತು ( 5) ರಲ್ಲಿನ ಸರ್ಕಾರಿ ಆದೇಶಗಳ 2016 -17ನೇ ಸಾಲಿಗೆ ಈವರೆವಿಗೆ ಸಹಾಯಧನ 
ಕ. 2 ,402.00 ಕೋಟಿಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಿದೆ. 

. ಕೋಟಿಗಳು 
2016 - 17ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ 7 , 7,199, ಕೋಟಿಗಳಲ್ಲಿ ನಗದು ರೂಪವಾಗಿ ನೀರಾವರಿ 

2100 .00 
ಪಂಪುಸೆಟ್ಟು, ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿಸ್ಥಾವರಗಳ ಉಚಿತ ವಿದ್ಯುತ್ ಸರಬರಾಜಿಗಾಗಿ ಸಹಾಯಧನದ ಬಾಲ್ಕು 
ತ್ರಿಪಕ್ಷೀಯ ಹೊಂದಾಣಿಕೆ - ಏಪ್ರಿಲ್ 2016 ರಿಂದ ಜೂನ್ 2016ರ ಮಾಹೆಯವರೆಗೆ ವಿದ್ಯುತ್ ತೆರಿಗೆ ವಸೂಲಿ 

300. 00 
ಮತ್ತು ರಾಜಧನ ಬಾಲ್ಕು 
2016 - 17ನೇ ಸಾಲಿಗೆ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಗೆ ಸಹಾಯಧನ 

2 . 00 


ಒಟ್ಟು 

2 ,402.00 
7. 2016 -17ನೇ ಸಾಲಿನಲ್ಲಿ ಜೂನ್ 2016ರ ಅಂತ್ಯದವರೆಗೆ ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಸರಿಹೊಂದಿಸಿರುವ ಮೊತ್ತದ 
ವಿವರ ಈ ಕೆಳಕಂಡಂತಿದೆ. 

(ಕೆ, ಕೋಟಿಗಳಲ್ಲಿ) 
ವಿಸಕಂ | ಬೆವಿಕಂ | ಮವಿಕಂ ಹುವಿಕಂ | ಗುವಿಕಂ | ಚಾವಿಸನಿನಿ 

ಕವಿನಿನಿ | ಒಟ್ಟು 
ವಿದ್ಯುತ್ ತೆರಿಗೆ 

ವಿದ್ಯುತ್‌ ತೆರಿಗೆ ರಾಜಧನ 
ಏಪ್ರಿಲ್ - 16 | 55 .83 | 10.50 | | 11.94 8.47 

9 .98 0.59 

2 . 69 100 . 00 
ಮೇ - 16 | 61. 35 9 .52 10 .50 | 9 . 00 7 .50 | 

1. 61 100 .00 
ಜೂನ್-16 62 . 60 | 8. 43 | 10 .10 | 9 . 39 | 

0 .69 1.79 | 100 .00 
ಒಟ್ಟು 179. 78 | 28.45 | 32 .54 | 26.86 | 24. 48 

1.80 6 .09 | 300 .00 


0 .52 


7 .00 


8. ಮೇಲಿನ ಕ್ರ. ಸಂ - 6ರಲ್ಲಿ ಓದಲಾದ ಆದೇಶಗಳಲ್ಲಿ 2016 -17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 

ಮೊತ್ತವನ್ನು ಏಪ್ರಿಲ್ 2016 ರಿಂದ ಮಾರ್ಚ್ 2017ರವರೆಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 


9. 2016 -17ನೇ ಸಾಲಿನ ಜುಲೈ 2016ರ ಮಾಹೆಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಮತ್ತು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸರ್ಕಾರಕ್ಕೆ 

ಪಾವತಿಸಬೇಕಾದ ವಿದ್ಯುತ್ ತೆರಿಗೆ ಹಾಗೂ ರಾಜಧನವನ್ನು ಈ ಕೆಳಗೆ ವಿವರಿಸಿರುವಂತೆ ತ್ರಿಪಕ್ಷೀಯ ಹೊಂದಾಣಿಕೆ ( Tripartite Adjustment ) 
ಮೂಲಕ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನಕ್ಕೆ ಹೊಂದಾಣಿಕೆ ಮೂಲಕ ಸರಿಹೊಂದಿಸಲು ಪ್ರಸ್ತಾಪಿಸಿದೆ. 


ಭಾಗ ೧ 


೨೩ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಜನವರಿ ೧೨, ೨೦೧೭ 

ಕೆ . ಕೋಟಿಗಳಲ್ಲಿ 
ಕ್ರಸಂ 

- ವಿಸಕಂ | ಜುಲೈ 2016 
ಬೆವಿಕಂ 

64.51 
ಮವಿಕಂ | 

8.06 . 
ಹುವಿಕಂ 

9 . 85 
- ಗುವಿಕಂ | 

8 .58 
ಚಾವಿಸನಿನಿ 

7.15 
6 . ಕವಿನಿನಿ | 

0.37 
ಒಟ್ಟು | 

98.52 
- 7 | ಕವಿನಿನಿ ( ರಾಜಧನ) | 

1.48 
ಒಟ್ಟು 

100 . 00 | 


( ಬೆವಿಕಂ ಹೊಂದಾಣಿಕೆಯ 7 . 64.51 ಕೋಟಿಗಳಲ್ಲಿ ಜೂನ್ 2016ನೇ ಮಾಹೆಯ ಬಾಕಿ ತೆರಿಗೆ 7.18. 24 ಕೋಟಿಗಳು ಒಳಗೊಂಡಿದೆ.) 
10. ಮೇಲೆ ವಿವರಿಸಿರುವಂತೆ, ಜುಲೈ 2016ರ ಮಾಹೆಯಲ್ಲಿ ವಸೂಲಾಗಿರುವ ವಿದ್ಯುತ್‌ ತೆರಿಗೆ ಮತ್ತು ರಾಜಧನ ಮೊತ್ತದ 

ಬಾಬು ಕೆ. 100.00 
ಕೋಟಿಗಳನ್ನು ತ್ರಿಪಕ್ಷೀಯ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದೆ. ಆದ್ದರಿಂದ, ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 25 ಪಿಎಸ್ಆರ್ 2016 / ಪಿ3, ಬೆಂಗಳೂರು ದಿನಾಂಕ: 23 .08.2016 
1, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ , ಗುಲ್ಬರ್ಗಾ 

ವಿದ್ಯುತ್ ಸರಬರಾಜು ಕಂಪನಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ ಬಾಬು ಕೆ. 
98.15 ಕೋಟಿಗಳನ್ನು ( ತೊಂಭತ್ತೆಂಟುಕೋಟಿ ಹದಿನೈದು ಲಕ್ಷ ರೂಗಳು ಮಾತ್ರ) ವಿದ್ಯುತ್ ಸರಬರಾಜು ಕಂಪನಿಗಳು 10ಹೆಚ್‌ಪಿವರೆಗಿನ ನೀರಾವರಿ 
ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಸರ್ಕಾರ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿ 
ವಿವರಿಸಿರುವಂತೆ ಸರಿಹೊಂದಿಸಿ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. 
_ A : ESCOM s PORTION 

(Rs . in Crs) 
DEBIT 

CREDIT 
Head of Account 

Amount Head of Account 

Amount 
Subsidy to ESCOMs 

Electricity Tax collection 
2801 - 80 -101 - 1 - 04 -106 

0043- 00 - 101- 0 - 01 
BESCOM 

64 . 51 BESCOM 

| 64 .51 
MESCOM 

8 . 06 MESCOM 

8 . 06 
HESCOM 

9 . 85 HESCOM 

9 . 85 
GESCOM 

8. 58 GESCOM 

8 .58 
CESC 

7 .15 CESC 

7 .15 
Total 98.15 Total 

98.15 
( ಬೆವಿಕಂ ಹೊಂದಾಣಿಕೆಯ ರೂ 64 .51 ಕೋಟಿಗಳಲ್ಲಿ ಜೂನ್ 2016ನೇ ಮಾಹೆಯ ಬಾಕಿ ತೆರಿಗೆ 7. 18 .24 ಕೋಟಿಗಳು ಒಳಗೊಂಡಿದೆ.) 
2. 2016 -17ನೇ ಸಾಲಿನ ಜುಲೈ 2016ರ ಮಾಹೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ 

ಮತ್ತು ರಾಜಧನ . 1.85 ಕೋಟಿಗಳನ್ನು ಸಹ ಸರ್ಕಾರವು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು 
ಮಾಡುವುದಕ್ಕಾಗಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಗೆ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿರುವಂತೆ ತ್ರಿಪಕ್ಷೀಯ 
ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. ಕವಿನಿನಿ ಮತ್ತು ಗುವಿಕಂ ಸಂಸ್ಥೆಗಳು ವಿದ್ಯುತ್ ಖರೀದಿ ಅಸಲಿಗೆ ಲೆಕ್ಕಿ ಕರಿಸಲು 
ಆದೇಶಿಸಿದೆ. 
B : KPCL portion 

(Rs. in Crs ) 


Total Amount 


Total Amount 


DEBIT 
Head of Account 
Subsidy to ESCOMs 
2801 - 80 - 101 - 1 - 04 - 106 

GESCOM 


CREDIT 
Head of Account 
Royalty from KPCL 
_ 0801 - 01 - 201 - 0 - 01 


1 .48 


1 . 85 


Electricity Tax 


(KPCL to adjust this receipt against 
power purchase cost ofGESCOM ) 

TOTAL – (B ) 


0. 37 


0043 - 00 -101 - 0 - 01 

TOTAL – (B ) 


1 . 85 


1 . 85 


Hob 
bb 


೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೭ 

ಭಾಗ ೧ 
3. ಲೆಕ್ಕ ಮಹಾಪರಿಶೋಧಕರು ಈ ಹೊಂದಾಣಿಕೆಗಳನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಕೋರಿದೆ. ಈ ಆದೇಶದ ಪ್ರಕಾರ ಯಾವುದೇ 

ನಗದು ಬಿಡುಗಡೆ ಇರುವುದಿಲ್ಲ. 
4 . ಈ ಸರ್ಕಾರಿ ಆದೇಶದಲ್ಲಿ ಆದೇಶಿಸಿರುವಂತೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಮತ್ತು ಮುಖ್ಯ 

ವಿದ್ಯುತ್ ಪರಿವೀಕ್ಷಕರು ಆ ಸಂಸ್ಥೆಗಳ ದಸ್ತಾವೇಜುಗಳಲ್ಲಿ ಸಮರ್ಪಕ ಹೊಂದಾಣಿಕೆ ಮಾಡಿಕೊಳ್ಳಲು ಆದೇಶಿಸಿದೆ. 
5. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸ ಬೇಕಾಗಿರುವ ತೆರಿಗೆ ಮತ್ತು ರಾಜಸ್ವ ರೂ . 1.85 ಕೋಟಿಗಳನ್ನು ಗುಲ್ಬರ್ಗಾ 

ವಿದ್ಯುತ್ ಸರಬರಾಜು ಕಂಪನಿಗೆ ಸಹಾಯಧನವಾಗಿ ಸರಿಹೊಂದಿಸಲು ಸೂಚಿಸಿದೆ. ಈ ಮೊತ್ತವನ್ನು ವಿದ್ಯುತ್ ಖರೀದಿ ಅಸಲು ವೆಚ್ಚಕ್ಕೆ 

ಲೆಕ್ಕೀಕರಿಸುವುದು. 
6, ಈ ಆದೇಶದಲ್ಲಿ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಿರುವ ಸಹಾಯಧನವನ್ನು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ 

ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಸಹಾಯಧನದ ಬಾಬಿಗೆ ಬಿಡುಗಡೆ ಮಾಡಿದೆ ಎಂದು ಪರಿಗಣಿಸುವುದು. 
7. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಎಫ್‌ಡಿ 170ವೆಚ್ಚ-116 ದಿನಾಂಕ: 03.05.2016ರಲ್ಲಿ ನೀಡಿರುವ 

ಸಹಮತಿಯನ್ವಯ ಹೊರಡಿಸಿದೆ. 
PR- 665 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ 2016 -17ರ ಹಣಕಾಸು ವರ್ಷದ ದ್ವಿತೀಯ ತ್ರೈಮಾಸಿಕಕ್ಕೆ 

ಸಹಾಯಾನುದಾನದ ಹಣ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 3 ಟಿಎಫ್ ಪಿ 2016 , ದಿನಾಂಕ: 02.04 .2016. 

2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 7 ಪಿಎಸ್ಆರ್ 2016 / ಪಿ2 ದಿನಾಂಕ: 24.05.2016 . 
3 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆರ್ 2016 ದಿನಾಂಕ: 20.06.2016 ಮತ್ತು 11.08.2016 . 

ಕವಿನಿ ಆಯೋಗದ ಪತ್ರ ಸಂಖ್ಯೆ ಕವಿನಿಆ/ ಲೆ. ಅ /2016 -171311 ದಿನಾಂಕ: 10 .08.2016. 
ಪ್ರಸ್ತಾವನೆ: 
1, 2016 -17ನೇ ಸಾಲಿನ ಆಯವ್ಯಯದಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಸಹಾಯಾನುದಾನ ಒದಗಿಸುವ ಸಲುವಾಗಿ 

1.312 .00 ಲಕ್ಷಗಳ ಅನುದಾನವನ್ನು ನಿಗಧಿಪಡಿಸಲಾಗಿದೆ. ಈ ಸಹಾಯಾನುದಾನವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಎಫ್ಡಿ 3 ಟಿಎಫ್ ಪಿ 2016 
ದಿನಾಂಕ: 02 .04.2016ರಲ್ಲಿ ಆಡಳಿತ ಇಲಾಖೆಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಬಿಡುಗಡೆ 
ಮಾಡಲು ಉದ್ದೇಶಿಸಲಾಗಿದೆ. ಇದರಲ್ಲಿ ಮೊದಲನೇ ತ್ರೈಮಾಸಿಕ ಕಂತು . 78.00 ಲಕ್ಷಗಳನ್ನು ಮೇಲೆ ಓದಲಾದ ಕ್ರಮಸಂಖ್ಯೆ 3ರ ಆದೇಶದಲ್ಲಿ 
ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. 
2 . ಮೇಲಿನ ಕ್ರ. ಸಂ 2ರಲ್ಲಿ ಓದಲಾದ ಆದೇಶಗಳಲ್ಲಿ 2016 - 17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 

ಮೊತ್ತವನ್ನು ಏಪ್ರಿಲ್ 2016 ರಿಂದ ಮಾರ್ಚ್ 2017ರ ವರೆಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
3. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚಗಳ ಸಲುವಾಗಿ 2016 -17ನೇ ಸಾಲಿಗೆ ಆಯವ್ಯಯದಲ್ಲಿ 

ಒದಗಿಸಿರುವ ಅನುದಾನದಲ್ಲಿ ದ್ವಿತೀಯ ತ್ರೈಮಾಸಿಕ್ಕೆ ಸಹಾಯಾನುದಾನ { 78.00 ಲಕ್ಷಗಳನ್ನು ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣಾ ಆಯೋಗಕ್ಕೆ 
ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಕ್ರ. ಸಂ 4ರಲ್ಲಿ ಕಾರ್ಯದರ್ಶಿ , ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದವರು ಕೋರಿರುತ್ತಾರೆ. 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಕೋರಿಕೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 7 ಪಿಎಸ್ಆರ್ 2016 / ಪಿ2, ಬೆಂಗಳೂರು, ದಿನಾಂಕ: 24.08.2016 
1. ಸರ್ಕಾರವು, 2016 - 17ನೇ ಹಣಕಾಸು ವರ್ಷದಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚಗಳ ಸಲುವಾಗಿ 

ಲೆಕ್ಕ ಶೀರ್ಷಿಕೆ 2801 -80 -101 -1- 07 -103 ಸಹಾಯಾನುದಾನ ( ಯೋಜನೇತರ)" ಯಡಿ ಒದಗಿಸಿರುವ ಅನುದಾನದಲ್ಲಿ ದ್ವಿತೀಯ ತ್ರೈಮಾಸಿಕ 

ಕಂತಿನ .78. 00 ಲಕ್ಷಗಳನ್ನು (ಎಪ್ಪತ್ತೆಂಟು ಲಕ್ಷ ರೂ . ಗಳು ಮಾತ್ರ) ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 
2. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು ಸರ್ಕಾರದ ಅಪರ ಮುಖ್ಯಕಾರ್ಯದರ್ಶಿ / ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ ಇವರ 

ಮೇಲು ರುಜುವನ್ನು “Payees Receipt” ನಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
3, ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ; ಎಫ್‌ಡಿ 3 ಟಿಎಫ್ ಪಿ 2016 ದಿನಾಂಕ: 02. 04.2016ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 

ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಈ ಆದೇಶವನ್ನು ಹೊರಡಿಸಿದೆ. 
PR-666 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ.ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೧೨, ೨೦೧೭ 


೨೫ 


ಇಂಧನ ಸಚಿವಾಲಯ 
ವಿಷಯ : 2016 - 17ನೇ ಸಾಲಿನಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಸರ್ಕಾರದ ಬಂಡವಾಳ ಹೂಡಿಕೆಗೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ : 1, 2016 - 17ನೇ ಸಾಲಿನ ಆಯವ್ಯಯ . 


2 . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 27 ಪಿಎಸ್ಆರ್ 2016 / ಪಿ1 ದಿನಾಂಕ: 16.05 .2016. 
3 . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 27 ಪಿಎಸ್ಆರ್ 2016 ದಿನಾಂಕ: 31. 05 .2016. 
4. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 9 ಪಿಎಸ್ಆರ್ 2016 ದಿನಾಂಕ 20.06.2016 ಮತ್ತು 11 .08.2016. 
5, ಬೆವಿಕಂ ಇ -ಮೇಲ್ ದಿನಾಂಕ: 23. 08 . 2016, 
6. ಮವಿಕಂ ಇ -ಮೇಲ್ ದಿನಾಂಕ : 23.08. 2016. 
7. ಹುವಿಕಂ ಇ -ಮೇಲ್ ದಿನಾಂಕ: 23.08.2016 . 
8, ಚಾವಿಸನಿನಿ ಇ -ಮೇಲ್ ದಿನಾಂಕ: 24.08.2016 , 

9 , ಗುವಿಕಂ ಇ -ಮೇಲ್ ದಿನಾಂಕ: 27. 08 . 2016 . 
ಪ್ರಸ್ತಾವನೆ: 
1. ಮೇಲಿನ ಕ್ರಮ ಸಂಖ್ಯೆ 1ರಲ್ಲಿ ಓದಲಾದ 2016 -17ನೇ ಸಾಲಿನ ಆಯವ್ಯಯದಲ್ಲಿ ಇಂಧನ ವಲಯದಲ್ಲಿ ಸರ್ಕಾರದ ಬಂಡವಾಳ ಹೂಡಿಕೆಗಾಗಿ, 

ಲೆಕ್ಕಶೀರ್ಷಿಕೆ 4801 - 01 -190 - 0 - 09 -211 ( ಯೋಜನೆ) ಯಡಿ ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಬಂಡವಾಳ ಹೂಡಿಕೆಗಾಗಿ 7.587.14 ಕೋಟಿಗಳನ್ನು , 
ಲೆಕ್ಕಶೀರ್ಷಿಕೆ 4801- 01 - 190 - 0 - 09 - 422 ( ಯೋಜನೆ) ಯಡಿ ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಬಂಡವಾಳ ಹೂಡಿಕೆ ಪರಿಶಿಷ್ಟ ಜಾತಿ ಉಪಯೋಜನೆಗಾಗಿ 
. 104.44 ಕೋಟಿಗಳನ್ನು ಮತ್ತು ಲೆಕ್ಕಶೀರ್ಷಿಕೆ 4801 - 01 -190 -0 - 09 - 423 ( ಯೋಜನೆ) ಯಡಿ ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಬಂಡವಾಳ ಹೂಡಿಕೆ 
ಗಿರಿಜನ ಉಪಯೋಜನೆಗಾಗಿ . 35 .42 ಕೋಟಿಗಳು ಸೇರಿದಂತೆ ಒಟ್ಟಾರೆ 1.727.00 ಕೋಟಿಗಳ ಬಂಡವಾಳ ಒದಗಿಸಲಾಗಿದೆ. 
ಮೇಲಿನ ಕ್ರಮ ಸಂಖ್ಯೆ 2ರಲ್ಲಿ ಓದಲಾದ ಆದೇಶದ ಪ್ರಕಾರ ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ 17( ಸಿ) ( 4) ರ ಪ್ರಕಾರ ಸರ್ಕಾರದ 
ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು ಖಜಾನೆಯಿಂದ ಹಣ ಬಿಡುಗಡೆಯ ಕುರಿತು ಮಹಾಲೇಖಪಾಲರಿಂದ ಅಧಿಕಾರ ಪತ್ರ 

ಹೊರಡಿಸುವ ಷರತ್ತಿನಿಂದ ವಿನಾಯಿತಿ ನೀಡಿ ಆದೇಶಿಸಲಾಗಿದೆ. 
3. ಮೇಲಿನ ಕ್ರ. ಸಂ 3ರಲ್ಲಿ ಓದಲಾದ ಆದೇಶದಲ್ಲಿ 2016 -17ನೇ ಸಾಲಿನ ಆಯವ್ಯಯದಲ್ಲಿ ಇಂಧನ ವಲಯದಲ್ಲಿ ಸರ್ಕಾರದ ಬಂಡವಾಳ 

ಕೆ 4801 - 01 - 190 - 0 - 09 - 211ರಲ್ಲಿ ಒದಗಿಸಿರುವ ಕೆ. 587.14 ಕೋಟಿಗಳಲ್ಲಿ ಕೆ. 145 . 00 ಕೋಟಿಗಳನ್ನು ಮೊದಲ 
ತ್ರೈಮಾಸಿಕಕ್ಕೆ ಈಗಾಗಲೆ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಬಂಡವಾಳ ಹೂಡಿಕೆಗಾಗಿ ಹಣ ಬಿಡುಗಡೆ ಮಾಡಲಾಗಿದೆ. 
4 . ಮೇಲಿನ ಕ್ರ. ಸಂ - 4ರಲ್ಲಿ ಓದಲಾದ ಆದೇಶಗಳಲ್ಲಿ 2016 - 17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 

ಮೊತ್ತವನ್ನು ಏಪ್ರಿಲ್ - 2016 ರಿಂದ ಮಾರ್ಚ್ - 2017ರವರೆಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
5. 2016 -17ನೇ ಸಾಲಿನಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಬಂಡವಾಳ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುವುದೆಂದು ಮೇಲಿನ ಕ್ರಮ 

ಸಂಖ್ಯೆ 5 ರಿಂದ 9 ರಲ್ಲಿ ಓದಲಾದ ಪತ್ರಗಳಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 2016 -17ನೇ ಸಾಲಿಗೆ ಅನುಮೋದನೆಯಾದ ಬಂಡವಾಳ 
ಕಾಮಗಾರಿಗಳ ವೆಚ್ಚದ ವಿವರ ಈ ಕೆಳಕಂಡಂತಿದೆ. 

(ಕೆ, ಕೋಟಿಗಳಲ್ಲಿ) 


ವಿಸಕಂಗಳು 


2016 - 17ನೇ ಸಾಲಿಗೆ 
ಅನುಮೋದನೆಯಾಗಿರುವ 
ಬಂಡವಾಳ ಕಾಮಗಾರಿಗಳ ವೆಚ್ಚ 


ಬೆವಿಕಂ 


3 , 251.48 


ಮವಿಕಂ 


1,100. 00 


ಹುವಿಕಂ 


600 .00 


ಗುವಿಕಂ 


1 ,039. 77 


ಚಾವಿಸನಿನಿ 


707 .00 


ಒಟ್ಟು 


6 ,698. 25 


6. ವಿದ್ಯುತ್ ಸರಬರಾಜು ಕಂಪನಿಗಳ ಮನವಿಗಳನ್ನು ಪುರಸ್ಕರಿಸಿ, ಬಂಡವಾಳ ಕಾಮಗಾರಿಗಳನ್ನು ಅನುಷ್ಟಾನಗೊಳಿಸಲು ದ್ವಿತೀಯ ತ್ರೈಮಾಸಿಕಕ್ಕೆ 

ಒಟ್ಟಾರೆ 1. 145.00 ಕೋಟಿಗಳ ಈಟಿ ಬಂಡವಾಳವನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 


೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೭ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 27 ಪಿಎಸ್ ಆರ್ 2016 , ಬೆಂಗಳೂರು, ದಿನಾಂಕ: 31.08.2016. 
1. 2016 - 17ನೇ ಸಾಲಿಗೆ ಸರ್ಕಾರವು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ದ್ವಿತೀಯ ತ್ರೈಮಾಸಿಕಕ್ಕೆ ಕೆ. 145.00 ಕೋಟಿಗಳನ್ನು (ಕ. ನೂರ 

ನಲವತ್ತೈದು ಕೋಟಿಗಳು ಮಾತ್ರ) ವಿದ್ಯುತ್ ವಲಯದಲ್ಲಿ ಸರ್ಕಾರದ ಬಂಡವಾಳ ಹೂಡಿಕೆಗಾಗಿ ಲೆಕ್ಕ ಶೀರ್ಷಿಕೆ “4801- 01 -190 - 0 - 09 - 211 
Investment in Power Utilities (ಯೋಜನೆ) ” ಯಡಿ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ತ, ಕೋಟಿಗಳಲ್ಲಿ. 
ವಿಸಕಂಗಳು ಬಿಡುಗಡೆಯ ಮೊತ್ತ 


ಬೆವಿಕಂ 


45.00 


ಮವಿಕಂ 


20.00 


ಹುವಿಕಂ 


40. 00 


ಗುವಿಕಂ 


20.00 


ಚಾವಿಸನಿನಿ 


20. 00 


- ಒಟ್ಟು 


145. 00 


2. ವಿದ್ಯುತ್ ಸರಬರಾಜು ಕಂಪನಿಗಳು ಮೇಲಿನ ಕೋಷ್ಟಕದಲ್ಲಿ ಬಿಡುಗಡೆ ಮಾಡಿರುವ ಮೊತ್ತಕ್ಕೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ | 
ಉಪಕಾರ್ಯದರ್ಶಿ, ಇಂಧನ ಇಲಾಖೆರವರ ಮೇಲು ರುಜುವನ್ನು ಹಣ ಸ್ವೀಕೃತಿ ರಸೀದಿ (Payee s receipts ) ಯಲ್ಲಿ ಪಡೆದು ಹಣವನ್ನು 

ಪಡೆಯತಕ್ಕದ್ದು. 
3. ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡಗುಡೆ ಮಾಡಿರುವ ಬಂಡವಾಳ (Equity) ವನ್ನು ಬಂಡವಾಳ ಕಾಮಗಾರಿಗಳಲ್ಲಿ ಹೂಡಿರುವ ಬಗ್ಗೆ ಮುಂದೆ 

ಆರ್ಥಿಕ ಮತ್ತು ಭೌತಿಕ ಪ್ರಗತಿ ಸಲ್ಲಿಸುವುದು. ಬಿಡುಗಡೆಯಾದ ಬಂಡವಾಳದ ಬಳಕೆಯ ಬಗ್ಗೆ ಬಳಕೆಯ ಪ್ರಮಾಣ ಪತ್ರ ( Utilisation 

Certificate ) ವನ್ನು ಸರ್ಕಾರಕ್ಕೆ ಒದಗಿಸುವುದು . 
4. ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾಲೇಖಪಾಲರಿಂದ ಪರಿಶೀಲಿಸಿ / ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 

ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
5. ಮಹಾಲೇಖಪಾಲರಿಂದ ಪಡೆದುಕೊಳ್ಳಬೇಕಾಗಿರುವ ಅನುಮೋದನೆಗೆ ವಿನಾಯಿತಿಯನ್ನು ಇಂಧನ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 

27 ಪಿಎಸ್ಆ ರ್ 2016 / ಪಿ1 ದಿನಾಂಕ: 16.05.2016ರಲ್ಲಿ ನೀಡಿದೆ. 
6. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 3 ಟಿಎಫ್ ಪಿ 2016, ಬೆಂಗಳೂರು ದಿನಾಂಕ : 02 . 04 .2016ರಲ್ಲಿ ಮತ್ತು ಆದೇಶ 

ಸಂಖ್ಯೆ: ಎಫ್‌ಡಿ 7 ಬಿಪಿಇ 2016 , ಬೆಂಗಳೂರು ದಿನಾಂಕ: 28.07.2016ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಿದೆ. 
PR-667 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : 2016 -17ನೇ ಸಾಲಿನ ಮೊದಲ ಎರಡು ತ್ರೈಮಾಸಿಕಕ್ಕೆ ಸರ್ಕಾರವು ವಿದ್ಯುತ್ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಗೆ 

ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 27 ಪಿಎಸ್ಆರ್ 2016 / ಪಿ1 ದಿನಾಂಕ: 16 .05.2016 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆರ್ 2016 ದಿನಾಂಕ: 20 .06.2016 ಮತ್ತು 11.08.2016 . 
ಪ್ರಸ್ತಾವನೆ: 
1. 2016 -17ನೇ ಸಾಲಿನ ಆಯವ್ಯಯದಲ್ಲಿ ಇಂಧನ ವಲಯದಲ್ಲಿ ಸರ್ಕಾರದ ಬಂಡವಾಳ ಹೂಡಿಕೆಗಾಗಿ ಲೆಕ್ಕಶೀರ್ಷಿಕೆ 4801 - 01 - 190 - 0- 09 - 422 

( ಯೋಜನೆ) - ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - ಪರಿಶಿಷ್ಟ ಜಾತಿ ಉಪಯೋಜನೆಯಡಿ 1.104 .44 ಕೋಟಿಗಳನ್ನು , ಲೆಕ್ಕಶೀರ್ಷಿಕೆ 4801- 01 -190 - 0 
09 - 423 ( ಯೋಜನೆ) - ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ- ಗಿರಿಜನ ಉಪಯೋಜನೆಯಡಿ .35 .42 ಕೋಟಿಗಳನ್ನು , ಲೆಕ್ಕಶೀರ್ಷಿಕೆ 4801 - 01 -190 
0 - 09 - 135 ( ಯೋಜನೆ)- ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - ಬಂಡವಾಳ ಹೂಡಿಕೆ - ವಿಶೇಷ ಅಭಿವೃದ್ಧಿ ಯೋಜನೆ - ಪರಿಶಿಷ್ಟ ಜಾತಿ 
ಉಪಯೋಜನೆಯಡಿ . 14.36 ಕೋಟಿಗಳನ್ನು , 4801- 01- 190 -0 - 09 - 136 ( ಯೋಜನೆ) - ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - ಬಂಡವಾಳ 
ಹೂಡಿಕೆ - ವಿಶೇಷ ಅಭಿವೃದ್ಧಿ ಯೋಜನೆ- ಗಿರಿಜನ ಉಪಯೋಜನೆಯಡಿ . 4.89 ಕೋಟಿಗಳನ್ನು , ಲೆಕ್ಕಶೀರ್ಷಿಕೆ 4801480 -190 - 0 - 06 
422( ಯೋಜನೆ) - ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಕಾಯ್ದೆ - 2013ರಡಿ ಬಳಕೆಯಾಗದೆ ಇರುವ ಮೊತ್ತ 
ಪರಿಶಿಷ್ಟ ಜಾತಿ ಉಪಯೋಜನೆಯಡಿ 1. 24 .39 ಕೋಟಿಗಳನ್ನು ಮತ್ತು ಲೆಕ್ಕಶೀರ್ಷಿಕೆ 4801 - 80 - 190 - 0 - 06 - 423 ( ಯೋಜನೆ ) - ಅನುಸೂಚಿತ 
ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಕಾಯ್ದೆ - 2013ರಡಿ ಬಳಕೆಯಾಗದೆ ಇರುವ ಮೊತ್ತ- ಗಿರಿಜನ ಉಪಯೋಜನೆಯಡಿ 
ರೂ . 9.90 ಕೋಟಿಗಳನ್ನು ಒಟ್ಟಾರೆಯಾಗಿ 1, 193 .40 ಕೋಟಿಗಳನ್ನು ಒದಗಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೭ 


೨೭ 


2 . ಮೇಲಿನ ಕ್ರ. ಸಂ -1ರಲ್ಲಿ ಓದಲಾದ ಆದೇಶದ ಪ್ರಕಾರ ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ1 - A ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ 

ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ 17 ( ಸಿ ) ( 4) ರ ಪ್ರಕಾರ ಸರ್ಕಾರದ ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು 

ಖಜಾನೆಯಿಂದ ಹಣ ಬಿಡುಗಡೆಯ ಕುರಿತು ಮಹಾಲೇಖಪಾಲರಿಂದ ಅಧಿಕಾರ ಪತ್ರ ಹೊರಡಿಸುವ ಷರತ್ತಿನಿಂದ ವಿನಾಯಿತಿ ನೀಡಿದೆ. 
3, ದಿನಾಂಕ: 15.07.2016ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ರಾಜ್ಯ 

ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ 2016 -17ನೇ ಸಾಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಗಂಗಾಕಲ್ಯಾಣ ಯೋಜನೆಯಡಿ ಕೊರೆದ 
20,000 ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿ ನಿಲಯಗಳು / ವಸತಿ ಶಾಲೆಗಳ 
ಕಟ್ಟಡಗಳಲ್ಲಿ ಸೋಲಾರ್ ವಾಟರ್ ಹೀಟರ್ ವ್ಯವಸ್ಥೆ ಮಾಡುವುದಕ್ಕಾಗಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಲೋನಿಗಳಲ್ಲಿ ವಿದ್ಯುತ್ 
ಸೌಕರ್ಯಗಳನ್ನು ಮತ್ತು ದುರಸ್ಥಿ ಹಾಗೂ ಇತ್ಯಾದಿ ಕಾಕ 

ಆದೇಶಗಳಲ್ಲಿ 2016 -17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 
ಮೊತ್ತವನ್ನು ಏಪ್ರಿಲ್- 2016 ರಿಂದ ಮಾರ್ಚ್ - 2017ರವರೆಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
5 . 2016 -17ನೇ ಸಾಲಿಗೆ ಪರಿಶಿಷ್ಟ ಜಾತಿ ಉಪಯೋಜನೆ & ಗಿರಿಜನ ಉಪಯೋಜನೆಯಡಿ ಒದಗಿಸಿರುವ ಮೊತ್ತ 7. 193.40 ಕೋಟಿಗಳಲ್ಲಿ 

೯. 96.69 ಕೋಟಿಗಳನ್ನು ಗಂಗಾಕಲ್ಯಾಣ ಯೋಜನೆಯಡಿ ಕೊರೆದ 20,000 ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮೊದಲ ಎರಡು 
ತ್ರೈಮಾಸಿಕಕ್ಕೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

- ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 23 ಪಿಎಸ್ಆರ್ 2016, ಬೆಂಗಳೂರು, ದಿನಾಂಕ: 01.09.2016. 
2016 - 17ನೇ ಸಾಲಿನಲ್ಲಿ ಸರ್ಕಾರವು ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ಒದಗಿಸಿರುವ ಮೊತ್ತದಲ್ಲಿ ಮೊದಲ 
ಎರಡು ತ್ರೈಮಾಸಿಕಕ್ಕೆ 1. 96.69 ಕೋಟಿಗಳನ್ನು ಕೆಳಕಂಡ ಲೆಕ್ಕಶೀರ್ಷಿಕೆಗಳಡಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಮತ್ತು ಹುಕ್ಕೇರಿ ಗ್ರಾಮೀಣ 
ವಿದ್ಯುತ್ ಸಹಕಾರಿ ಸಂಘಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಕ . ಕೋಟಿಗಳಲ್ಲಿ 
ಲೆಕ್ಕಶೀರ್ಷಿಕೆ 
ವಿದ್ಯುತ್ 4801 - 01 4801 - 01 4801 - 01 4801 -01 

4801 - 80 
ಸರಬರಾಜು 

4801480-190 
190 - 0 190- 0 190 -0 -09 190- 0 - 09 

190 - 0 - 06 

ಬಿಡುಗಡೆಯ 
0 -06-422 

SCSP | TSP 
ಕಂಪನಿಗಳು 09- 422 09-423 135 136 

ಮೊತ್ತ 

(SCSP ) 
(SCSP). (SCSP ) (TSP ) 

(TSP ) 
ಬೆವಿಕಂ 

11. 25 3 . 62 1. 71 0 .58 

1.13 0 .37 | 14 .09 | 4 .57 18. 66 
ಮವಿಕಂ 4 .50 1. 50 0. 20 0 . 07 

0 .84 0 .38 | 5.54 | 1.95 7 . 49 
ಹುವಿಕಂ 13.50 5. 44 1.40 

0 . 48 

3 . 75 1. 69 | 18.65 | 7. 61 26 .26 
ಗುವಿಕಂ 13 .40 

2 .87 0 .97 

1.32 | 19 .42 | 7. 71 27.13 
ಚಾವಿಸನಿನಿ 9 . 00 1 .62 0. 96 0 .33 

3 . 25 1. 09 13 . 21 | 3. 04 16.25 
ಹುಕ್ಕೇರಿ 0.57 0 . 11 0. 04 

0. 01 

0. 07 | 0.10 | 0.68 | 0. 22 0 .90 
ಒಟ್ಟು 52 .22 17 .71 7.18 2 .44 

1219 4 .95 71 .59 | 25 .10 96. 69 


ಒಟ್ಟು 


ಒಟ್ಟು 


ಕ್ರಸಂ | 


423 


( TSP) 


5 . 42 


3 .15 


2 . ಮೇಲಿನ ಕೋಷ್ಟಕದಲ್ಲಿ ಲೆಕ್ಕಶೀರ್ಷಿಕೆ 4801 - 01 - 190 - 0 - 09 - 135 ( ಯೋಜನೆ) -ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - ಬಂಡವಾಳ ಹೂಡಿಕೆ - ವಿಶೇಷ 

ಅಭಿವೃದ್ಧಿ ಯೋಜನೆ - ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ಮತ್ತು 4801 - 01 -190 - 0 - 09 - 136( ಯೋಜನೆ) - ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ 
ಬಂಡವಾಳ ಹೂಡಿಕೆ - ವಿಶೇಷ ಅಭಿವೃದ್ಧಿ ಯೋಜನೆ - ಗಿರಿಜನ ಉಪಯೋಜನೆಯಡಿ ಬಿಡುಗಡೆ ಮಾಡಿರುವ ಮೊತ್ತವನ್ನು ಕ್ರಿಯಾ 

ಯೋಜನೆಯನ್ವಯ ಹಿಂದುಳಿದ ತಾಲ್ಲೂಕುಗಳಲ್ಲಿ ಗಂಗಾಕಲ್ಯಾಣ ಕಾಮಗಾರಿಗಳಿಗೆ ಮಾತ್ರ ಬಳಸುವುದು. 
3. ಮೇಲಿನ ಕೋಷ್ಟಕದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , ಹುಬ್ಬಳ್ಳಿ 

ವಿದ್ಯುತ್ ಸರಬರಾಜು ಕಂಪನಿ , ಗುಲ್ಬರ್ಗಾ ವಿದ್ಯುತ್ ಸರಬರಾಜು , ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮತ್ತು ಹುಕ್ಕೇರಿ 
ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘರವರು ಪ್ರತಿ ಲೆಕ್ಕಶೀರ್ಷಿಕೆಗೆ ಪ್ರತ್ಯೇಕ ಸ್ವೀಕೃತಿ ರಸೀದಿ ( payee s receipts ) ಮೇಲೆ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ /ಉಪಕಾರ್ಯದರ್ಶಿ , ಇಂಧನ ಇಲಾಖೆರವರ ಮೇಲು ರುಜುವನ್ನು ಪಡೆದು ಹಣವನ್ನು ಪಡೆಯತಕ್ಕದ್ದು. 
4 , ವಿದ್ಯುತ್ ಸರಬರಾಜು ಕಂಪನಿಗಳು ಬಿಡುಗಡೆ ಮಾಡಿರುವ ಮೊಬಲಗನ್ನು ಬಂಡವಾಳ ( Equity ) ವಾಗಿ ಬಳಸಿಕೊಂಡು, ಈ ಬಗ್ಗೆ ಬಳಕೆಯ 

ಪ್ರಮಾಣ ಪತ್ರ ( Utilization Certificate ) ಹಾಗೂ ಅನುಸರಣಾ ವರದಿಯನ್ನು ಸರ್ಕಾರಕ್ಕೆ ಒದಗಿಸತಕ್ಕದ್ದು . 
5. ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 

ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 


೨೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೧೨, ೨೦೧೭ 


ಭಾಗ ೧ 


6 . ಮಹಾಲೇಖಪಾಲರವರಿಂದ ಪಡೆದುಕೊಳ್ಳಬೇಕಾಗಿರುವ ಸಹಮತಿಗೆ ವಿನಾಯಿತಿಯನ್ನು ಇಂಧನ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 27 
- ಪಿಎಸ್ಆರ್ 2016/ ಪಿ1 ದಿನಾಂಕ: 16.05.2016ರಲ್ಲಿ ನೀಡಿದೆ. 
7. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 03 ಟಿಎಫ್ ಪಿ 2016 , ಬೆಂಗಳೂರು, ದಿನಾಂಕ: 02.04.2016 ಮತ್ತು ಆದೇಶ 

ಸಂಖ್ಯೆ : ಎಫ್ಡಿ 07 ಬಿಪಿಇ 2016, ಬೆಂಗಳೂರು, ದಿನಾಂಕ: 28. 07. 2016ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಿದೆ. 
PR-668 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ಹಣ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಇ 14 ಪಿಎಸ್ಆರ್ 2002 ದಿನಾಂಕ: 31.05. 2002. 

2 . ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 15 ಪಿಎಸ್ಆರ್ 2002 ದಿನಾಂಕ : 19 .12 . 2002 . 

ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 3 ಟಿಎಫ್ ಪಿ 2016 ದಿನಾಂಕ: 02.04.2016. 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 26 ಪಿಎಸ್ಆ ರ್ 2016 ದಿನಾಂಕ : 26. 04 . 2016, 18.05 .2016 , 06 .06.2016 , 12 .07 .2016 

ಮತ್ತು 17. 08.2016. 
5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆರ್ 2016 ದಿನಾಂಕ: 20.06. 2016 ಮತ್ತು 11.08.2016 . 
6 . ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ರವರ ಪತ್ರ ಸಂಖ್ಯೆ : ಕೆಇಪಿಜಿಟಿ/ಕೆಸಿಒ123 / ಪಿ14 /2016 - 17/ 656 - 60 

ದಿನಾಂಕ: 28. 07.2016. 
ಪ್ರಸ್ತಾವನೆ : 
1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ (ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 

ನಿಯಮಿತದ (ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು ವಿದ್ಯುಚ್ಛಕ್ತಿ ವಿತರಣಾ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳ ವರ್ಗಾವಣೆ) 
ನಿಯಮಗಳು, 2002 , ನಿಯಮ 4( 13) (1) ಪ್ರಕಾರ ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ ದಿನಾಂಕದ ಜಾರಿಗೆ 
ಮೊದಲು ಮತ್ತು ಕರ್ನಾಟಕ ವಿದ್ಯುತ್ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ ( ಕವಿಪ್ರನಿನಿ) ನಿರ್ದಿಷ್ಟಪಡಿಸಲಾದ 
ಸಿಬ್ಬಂದಿಯು ಸಲ್ಲಿಸಿದ ಸೇವೆಗಳಿಗಾಗಿ ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೆ ಸಿಬ್ಬಂದಿ ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ 
ರಾಜ್ಯ ಸರ್ಕಾರವು ಜವಾಬ್ದಾರಿಯಾಗಿರುವುದೇ ಹೊರತು ವಿದ್ಯುತ್ ಸರಬರಾಜು ಕಂಪನಿಯದಲ್ಲ ಮತ್ತು ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಎರಡನೇ 
ವರ್ಗಾವಣೆ ಜಾರಿಯಾದ ಆಯಾಯ ದಿನಾಂಕದಲ್ಲಿದ್ದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ ರಾಜ್ಯ ಸರ್ಕಾರವು ಹೊಣೆಯಾಗಿರುವುದೇ ಹೊರತು 

ವಿದ್ಯುತ್ ಸರಬರಾಜು ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ. 
2. ಮೇಲೆ( 2 ) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ, ಕವಿಪ್ರನಿನಿ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ನ್ನು, “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ 

ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು ಮರುನಾಮಕರಣ ಮಾಡಿ, Pay as You Go ಪದ್ಧತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು ಎಸ್ಕಾಂಗಳ ನೌಕರರ 

ನಿವೃತ್ತಿ ಸೌಲಭ್ಯಗಳನ್ನು ( Terminal Benefits ) ಪಾವತಿಸಲು ಒಪ್ಪಿಗೆ ನೀಡಿದೆ. 
3, 2016 - 17ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ವಂತಿಗೆಗಾಗಿ 

*2801- 80 - 101 -1 -13 - 106 ( ಯೋಜನೇತರ) ” ಲೆಕ್ಕಶೀರ್ಷಿಕೆಯಡಿ 1 . 550.00 ಕೋಟಿಗಳನ್ನು ಒದಗಿಸಲಾಗಿರುತ್ತದೆ. ಮೇಲೆ ( 4) ರಲ್ಲಿ ಓದಲಾದ 

ಸರ್ಕಾರಿ ಆದೇಶಗಳಲ್ಲಿ ಈವರೆವಿಗೆ ಕ . 228.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 
4. ಮೇಲೆ(5)ರಲ್ಲಿ ಓದಲಾದ ಆದೇಶಗಳಲ್ಲಿ 2016-17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ ಮೊತ್ತವನ್ನು 

ಏಪ್ರಿಲ್ 2016ರಿಂದ ಮಾರ್ಚ್ 2017ರ ವರೆಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
5. ಮೇಲೆ(6) ರಲ್ಲಿ ಓದಲಾದ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ರವರು ಪತ್ರದಲ್ಲಿ ಸೆಪ್ಟೆಂಬರ್ 2016ರ ಮಾಹೆಗೆ ಪಿಂಚಣಿ 

ಮತ್ತು ಉಪದಾನ ವಂತಿಕೆ . 77.00 ಕೋಟಿಗಳನ್ನು ಬಿಡುಗಡೆ ಮಾಡಲು ಕೋರಿದ್ದಾರೆ. 
6. ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್ಗಳ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, 2016 -17ನೇ ಸಾಲಿನ ಸೆಪ್ಟೆಂಬರ್ 

2016ರ ಮಾಹೆಗೆ ಲೆಕ್ಕಶೀರ್ಷಿಕೆ "2801-80 -101-1-13- 106 ” ಸಹಾಯಧನ (ಯೋಜನೇತರ) ಅಡಿಯಲ್ಲಿ ಕೆ. 46.00 ಕೋಟಿಗಳ ಅನುದಾನ 
ಬಿಡುಗಡೆ ಮಾಡಲು ಪ್ರಸ್ತುತ ಸರ್ಕಾರಿ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಇಎನ್ 26 ಪಿಎಸ್ಆರ್ 2016, ಬೆಂಗಳೂರು, ದಿನಾಂಕ: 12.09.2016 
1. ಸರ್ಕಾರವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ 2016 -17ನೇ ಸಾಲಿನ 

ಸೆಪ್ಟೆಂಬರ್ 2016ರ ಮಾಹೆಗೆ ಲೆಕ್ಕಶೀರ್ಷಿಕೆ "2801 - 80 -101 -1 -13 -106 ” ಸಹಾಯಧನ (ಯೋಜನೇತರ) ದ ಅಡಿಯಲ್ಲಿ 7 .46.00 ಕೋಟಿ 
( ರೂ ನಲವತ್ತಾರು ಕೋಟಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೭ 


೨೯ 


2 . ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆಯವರ ಮೇಲು ರುಜುವನ್ನು ಸ್ವೀಕೃತ 

ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
3 . ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ ” ಬಿಡುಗಡೆ ಮಾಡಿರುವ 

ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ (Utilisation Certificate) ನ್ನು ಸಲ್ಲಿಸತಕ್ಕದ್ದು. 
4 . ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ FD 3 TFP 2016 ದಿನಾಂಕ : 02 .04 .2016ರಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR -669 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ENERGY SECRETARIAT 


Sub : 
Read : 


Bengaluru Distribution Automation Project (DAS ) – Reg . 
1 . Govt Order No: EN 9 PSR 2016 Dated : 20.06. 2016 & 11.08. 2016 . 


2 . BESCOM Ltr No : BC -19/1940( F)/ 838 dated : 17.08.2016 


Preamble : 


1. In the Detailed Estimates of Expenditure for the year 2016 - 17 Rs. 76 .06 crs has been provided under the head of account 

6801 -00 -205 -1 -80 -394 - Bengaluru Distribution Up gradation (JBIC ) BESCOM -EAP -Loans for Up -gradation of Distribution 

System in Bengaluru Electricity Supply Company Limited during 2016 - 17. 
2. In the Government Order read at (1) above has issued an Administrative approval order for release of 2016 - 17 Budget estimate 

amount for Plan and Non Plan schemes. 


3 . Bengaluru Electricity Supply Company vide letter read at (2 ) above , has reported that the amount of Rs. 20. 93 crs released 

during 2015 - 16 has been fully utilized and also requested the Government to release Rs. 14 .37 crs for 2016 - 17 . 
4 . Government has examined BESCOM s request for release/reimbursement ofRs. 14. 37 crs. Hence, this order. 

GOVERNMENT ORDER NO. EN 29 PSR 2016 , BENGALURU Dated : 12 .09.2016 . 


1. Government of Karnataka are pleased to release an amount of Rs. 14 .37 (Rs. Fourteen crores thirty seven lakhs only ) to 

BESCOM under the Head of Account 6801-00- 205 - 1-80 - 394 - Bengaluru Distribution Up gradation (JBIC )- BESCOM -EAP -loans 
towards implementation of Bengaluru Distribution Automation Project under the financial support of Japan International Co 
operative Agency (JICA). 


2. The Bengaluru Electricity Supply Company Ltd . has to obtain countersignature of the Additional Chief Secretary / Deputy 

Secretary to Govt., Energy Department, on the Payee s receipt for the disbursement of amount. 


3. BESCOM has to submit the utilization certificate for the amount released . 


4 . This Order is issued as per the delegation of powers delegated to Administrative Department of Government Order No. FD 3 

TFP 2016 dated: 02 . 04 .2016. 


BY ORDER AND IN THE NAME OF GOVERNOR OF KARNATAKA 

(A . A .CHAPPARBAND) 
UNDER SECRETARY TO GOVERNMENT 

ENERGY DEPARTMENT. 


PR- 670 


೩೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೧೨, ೨೦೧೭ 


ಭಾಗ ೧ 


ಇಂಧನ ಸಚಿವಾಲಯ 


ವಿಷಯ : 


2016 - 17ನೇ ಸಾಲಿಗೆ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡುವ 
ಬಗ್ಗೆ. 


ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 145 ಪಿಎಸ್‌ ಆರ್‌ 2004 ದಿನಾಂಕ: 15. 03 .2005 . 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 55 ಪಿಎಸ್ಆರ್ 2008 ದಿನಾಂಕ : 04. 09. 2008. 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 25 ಪಿಎಸ್ಆ ರ್ 2016 ದಿನಾಂಕ: 07. 05.2016 , 31.05.2016, 27 .06 .2016 , 

18 .07 .2016 ಮತ್ತು 17.08.2016 . 
4. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 25 ಪಿಎಸ್ಆ ರ್ 2016 / ಪಿ3 ದಿನಾಂಕ: 19 .05.2016 ( TA), 20.06.2016 ( TA), 
- 25 .07. 2016 (TA ) ಮತ್ತು 23. 08.2016 (TA). 
5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 37 ಪಿಎಸ್ಆರ್ 2016 ದಿನಾಂಕ : 06 .06.2016, 

6 , ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆ ರ್ 2016 ದಿನಾಂಕ: 20.06.2016 ಮತ್ತು 11. 08 .2016. 
ಪ್ರಸ್ತಾವನೆ: 
1. ಮೇಲಿನ ಕ್ರಮಾಂಕ -1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ " ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 

ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್ ಒದಗಿಸಲು ( ನಿಗದಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲಿನ ಕ್ರಮಾಂಕ- 2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 
ಆದೇಶದವರೆಗೆ ದಿನಾಂಕ : 01 - 08 - 2008ರಿಂದ ಜಾರಿಗೆ ಬರುವಂತೆ ರೈತರ 10 ಹೆಚ್ ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 

ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 
ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 
3 . ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2016ರ ದರ ಆದೇಶದಲ್ಲಿ 2016 - 17ನೇ ಸಾಲಿಗೆ 7 , 8, 837.81 ಕೋಟಿಗಳ ಸಹಾಯಧನವನ್ನು 

ನಿಗದಿಪಡಿಸಿದೆ. 
4. ವಿದ್ಯುತ್ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 

ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ 2016 - 17ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ - 7ರ ಪುಟ 
ಸಂಖ್ಯೆ -190ರಲ್ಲಿ ಲೆಕ್ಕಶೀರ್ಷಿಕೆ "2801 - 80 -101 -1- 04 -106 ಸಹಾಯಧನ (ಯೋಜನೇತರ) ದ ಅಡಿಯಲ್ಲಿ ಕೆ. 7,199.00 ಕೋಟಿಗಳನ್ನು 

ಒದಗಿಸಲಾಗಿದೆ. 
5. 2016 -17ನೇ ಸಾಲಿಗೆ ಆಯವ್ಯಯದಲ್ಲಿ ಒದಗಿಸಿರುವ ಸಹಾಯಧನ ರೂ 7,199.00 ಕೋಟಿಗಳಲ್ಲಿ ಪ್ರತಿ ಮಾಹೆಯಾನ 1 . 420.00 ಕೋಟಿಗಳನ್ನು 

ನಗದಾಗಿ ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ:ಎಫ್ಡಿ 170 ವೆಚ್ಚ -1/ 6 ದಿನಾಂಕ 03.05.2016ರಲ್ಲಿ ಸಹಮತಿ ನೀಡಿದೆ. 
6. ಮೇಲೆ ಓದಲಾದ ಕ್ರಮಾಂಕ - (3), ( 4) ಮತ್ತು ( 5) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ 2016 - 17ನೇ ಸಾಲಿಗೆ ಈವರೆವಿಗೆ ಸಹಾಯಧನ 
1 . 2,502.00 ಕೋಟಿಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಿದೆ. 

. ಕೋಟಿಗಳು 


2,100.00 


2016 - 17ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ ಕೆ. 7199 . 00 ಕೋಟಿಗಳಲ್ಲಿ ನಗದು ರೂಪವಾಗಿ ನೀರಾವರಿ 
ಪಂಪುಸೆಟ್ಟು, ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿ ಸ್ಥಾವರಗಳ ಉಚಿತ ವಿದ್ಯುತ್ ಸರಬರಾಜಿಗಾಗಿ ಸಹಾಯಧನದ ಬಾಬು 
ತ್ರಿಪಕ್ಷೀಯ ಹೊಂದಾಣಿಕೆ - ಏಪ್ರಿಲ್ 2016 ರಿಂದ ಜುಲೈ 2016ರ ಮಾಹೆಯವರೆಗೆ ವಿದ್ಯುತ್ ತೆರಿಗೆ ವಸೂಲಿ 
ಮತ್ತು ರಾಜಧನ ಬಾಲ್ಕು 


400 .00 


2016 - 17ನೇ ಸಾಲಿಗೆ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಗೆ ಸಹಾಯಧನ | 


2 .00 


ಒಟ್ಟು 2 ,502. 00 
7. ಮೇಲಿನ ಕ್ರ. ಸಂ -6ರಲ್ಲಿ ಓದಲಾದ ಆದೇಶಗಳಲ್ಲಿ 2016 -17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 

ಮೊತ್ತವನ್ನು ಏಪ್ರಿಲ್ 2016ರಿಂದ ಮಾರ್ಚ್ 2017ರ ವರೆಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
8. ಸೆಪ್ಟೆಂಬರ್ 2016ರ ಮಾಹೆಗೆ ಸಹಾಯಧನ 1, 420. 00 ಕೋಟಿಗಳನ್ನು ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 25 ಪಿಎಸ್‌ಆರ್ 2016 , ಬೆಂಗಳೂರು, ದಿನಾಂಕ 14 .09 .2016 
1. ಸರ್ಕಾರವು ಭಾಗ್ಯಜ್ಯೋತಿ / ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 

ಸರಬರಾಜು ಮಾಡುತ್ತಿರುವುದಕ್ಕಾಗಿ 2016 -17ನೇ ಸಾಲಿನ ಸೆಪ್ಟೆಂಬರ್ 2016ರ ಮಾಹೆಗೆ 1 , 420 .00 ಕೋಟಿಗಳ (ಕ . ನಾನೂರ ಇಪ್ಪತ್ತು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨ , ೨೦೧೭ 


೩೧ 


ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ “2801-80-101-1- 04 -106 ” ( ಸಹಾಯಧನ) 
( ಯೋಜನೇತರ) ಅಡಿಯಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಕ. ಕೋಟಿಗಳಲ್ಲಿ 
ವಿದ್ಯುತ್ ಸರಬರಾಜು | 10ಹೆಚ್ ಪಿ ವರೆಗಿನ ನೀರಾವರಿ | ಭಾಗ್ಯ ಜ್ಯೋತಿ/ ಕುಟೀರ ಜ್ಯೋತಿ | 2016 - 17ರ ಸೆಪ್ಟೆಂಬರ್ 
ಕಂಪನಿಗಳು | ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 

2016 ಮಾಹೆಗೆ ಬಿಡುಗಡೆ 


ಸ್ಥಾವರಗಳಿಗೆ 


ಬೆವಿಕಂ 


56. 00 


2 .00 


58.00 


ಮವಿಕಂ 


26. 00 


1.00 


27.00 


ಹುವಿಕಂ 


167.00 


5 .00 


172.00 


ಗುವಿಕಂ 


86. 00 


6 .00 


92.00 


ಚಾವಿಸನಿನಿ 


65 . 00 


2 . 00 


67.00 


ಹು . ಗ್ರಾ . ಸ. ಸಂ 


4 .00 


0 . 00 


4 . 00 


ಒಟ್ಟು 


404. 00 


16 .00 


420.00 


2. ಮೇಲಿನ ಕಂಡಿಕೆ 1ರಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನವನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಹಾಗೂ ವಿದ್ಯುತ್ ಸರಬರಾಜು 
ಕಂಪನಿಗಳಿಗೆ ಈ ಕೆಳಕಂಡಂತೆ ಮರುಹಂಚಿಕೆ ಮಾಡಿ ಆದೇಶಿಸಿದೆ. 

ಕ . ಕೋಟಿಗಳಲ್ಲಿ 
ಸೆಪ್ಟೆಂಬರ್ 2016ರ ಮಾಹೆಗೆ ಸಹಾಯಧನ ಬಿಡುಗಡೆ 
ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ 
ವಿದ್ಯುತ್ 
ಸರಬರಾಜು ವಿಸಕಂಗಳ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್‌ನ 

ವಿದ್ಯುತ್ 
ಪರವಾಗಿ 

ಸರಬರಾಜು 
ಕಂಪನಿಗಳು ವಿದ್ಯುತ್‌ ಬಾಬು ಪಿಜಿಸಿಐಎಲ್‌ಗೆ ವಿಸಕಂಗಳು 

ಒಟ್ಟು 

ಒಟ್ಟು 
ಕವಿನಿನಿಗೆ ನೇರ ಪಾವತಿಸಬೇಕಾಗಿರುವ ಪ್ರಸರಣ ವೆಚ್ಚದ 

ಕಂಪನಿಗಳಿಗೆ 
ಬಿಡುಗಡೆ 

ಹೊಂದಾಣಿಕೆ ಮೂಲಕ ಬಿಡುಗಡೆ 


ಬೆವಿಕಂ 


58.00 


0 .00 


58.00 


0. 00 


58.00 


ಮವಿಕಂ 


26 . 00 


1. 00 


27.00 


0 .00 


27 .00 


ಹುವಿಕಂ 


90. 00 | 


4. 00 


94.00 


78 . 00 


172 .00 


ಗುವಿಕಂ 


40.00 


2 . 00 


42 . 00 


50.00 


92.00 


ಚಾವಿಸನಿನಿ 


45 . 00 


2 . 00 


47. 00 


20. 00 


67. 00 


ಹು . ಗ್ರಾಸ. ಸಂ 


0 . 00 


0.00 


00. 00 


4 . 00 


4 .00 


ಒಟ್ಟು 


259 .00 


9 .00 


268.00 


152. 00 


420. 00 


3, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಕೋರಿಕೆಯಂತೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ನಿಂದ ಖರೀದಿಸುತ್ತಿರುವ ವಿದ್ಯುತ್ 

ಬಾಬಿಗೆ ಸಂಬಂಧಿಸಿದಂತೆ ಪಿಜಿಸಿಎಲ್‌ಗೆ ಪಾವತಿಸಬೇಕಾಗಿರುವ ಪ್ರಸರಣ ವೆಚ್ಚವನ್ನು ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ಸಹಾಯಧನದಲ್ಲಿ 
ಕಡಿತಗೊಳಿಸಿ ಹೊಂದಾಣಿಕೆಯ ಮೂಲಕ ಆ ಮೊತ್ತವನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಪರವಾಗಿ ಕರ್ನಾಟಕ ವಿದ್ಯುತ್ 
ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 
ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಸಹಾಯಧನ ಕ. 4 .00 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 
ಕಂಪನಿಯಿಂದ ಖರೀದಿ ಮಾಡಿರುವ ವಿದ್ಯುತ್ ಅಸಲು ವೆಚ್ಚದ ಬಾಬು ಹೊಂದಾಣಿಕೆ ಮೂಲಕ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ 

ಬಿಡುಗಡೆ ಮಾಡಿದೆ. 
5. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ 1. 268.00 ಕೋಟಿಗಳನ್ನು , ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಕೆ. 82.00 ಕೋಟಿಗಳನ್ನು , 

ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಗೆ ಕೆ. 50.00 ಕೋಟಿಗಳನ್ನು ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಕ್ಕೆ 
ಕ . 20 .00 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


R .N .I. No. KARBIL /2001/47147 POSTAL REGN .No. RNP/KA/BGS/2202 /2014 - 16 
Licensed to post without prepayment WPP No . 297 


೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೭ 


ಭಾಗ ೧ 


6 . ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ , ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಮತ್ತು 

ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಗಳು ಹಣ ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪಕಾರ್ಯದರ್ಶಿ , ಇಂಧನ 
ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು, ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಮೂರು ದಿನಗಳೊಳಗೆ 

ಅನುಸರಣ ವರದಿ ಮತ್ತು ಬಳಕೆಯ ಪ್ರಮಾಣ ಪತ್ರ (Utilization Certificate) ಸಲ್ಲಿಸತಕ್ಕದ್ದು. 
7. ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್ 

ಸರಬರಾಜು ಕಂಪನಿಗಳ ವಿದ್ಯುತ್ ಖರೀದಿ- ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 
8. ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು , ತಮ್ಮ ವಿದ್ಯುತ್ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 

ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್ ಖರೀದಿ ಬಾಕಿಯನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 
9. 10ಹೆಚ್ ಪಿವರೆಗಿನ ನೀರಾವರಿ ಪಂಪ್‌ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದ ಸಹಾಯಧನ 

ಬೇಡಿಕೆಗಳನ್ನು ವಿಸಕಂಗಳಿಗೆ ಬಿಡುಗಡೆ ಮಾಡಿರುವ ಮೊತ್ತದ ಬಗ್ಗೆ ಮಹಾಲೇಖಪಾಲರಿಂದ ಪರಿಶೀಲಿಸಿ / ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 

ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
10. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 170 ವೆಚ್ಚ-1/ 6 ದಿನಾಂಕ: 03.05.2016ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR- 671 

ಎ. ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


